ಕರ್ನಾಟಿಕ ವಿಧಾನ ಪರಿಪತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | : 11954 (2261) | 

| ಮಾನ್ಯ ಸದಸ್ಯರ ಹೆಸರು Y: | ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ] 
| ಹೊಂದಿದವರು) 3 
| 21.03.2022 


| ಉತ್ತರಿಸುವ ದಿನಾಂಕ |: 


| ಉತ್ತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಜೀವ ರಕ್ಷಕ ಔಷಧಿಗಳು 
ಅಂತರ್ಜಾಲದ ಮೂಲಕ 
ಮಾರಾಟವಾಗುತ್ತಿದೆಯ್ಯ * 


ಅಂತರ್ಜಾಲದ ಮೂಲಕ 
ಔಪಧಿಗಳನ್ನು ಮಾರಾಟಿ ಮಾಡಲು 
ಅನುಮತಿ ನೀಡಲಾಗಿದೆಯೇ(; 


ಔಷಧಗಳ ತಯಾರಿಕೆ ಮತ್ತು ಮಾರಾಟ ಮಾಡುವುದನ್ನು ಔಪದಧ; 
ಮತ್ತು ಕಾಂತಿವರ್ಧಕ ಅಧಿನಿಯಮಗಳು, 19400 ಮತ್ತು 
ಅದರಡಿಯಲ್ಲಿನ ವಿಯಮಾವಳಿಗಳನ್ನಯ ನಿಯಂತಿಸಲಾಗುತ್ತಿದೆಸ 
ಸದರಿ ಕಾಯ್ದೆಯು ಕೇಂದ್ರ ಸರ್ಕಾರದ ಕಾಯ್ದೆ ಆಗಿದ್ದು, ಇದುವರೆಗೆ; 
E-Pharmacy ಅ೦ದರೆ online sale of medicine ಗಳ ಬಗ್ಗೆ ಕಾನೂನು" 
ಜಾರಿ ಆಗಿರುವುದಿಲ್ಲ. £-ha/my ಗೆ ಸಂಬಂಧಿಸಿದಂತೆ ಕೇಂದ್ರ; 
ಸರ್ಕಾರವು sale of drugs by E-Pharmacyn ಸಲಬಂಧಿಸಿದ; 
ನಿಯಮಗಳ ಕರಡು ಅಧಿಸೂಚನೆ ಸಂಖ್ಯೆ: G.SR817 (i 
ರ೩ೀd:28.08.2018 ನ್ನು ಮಾತ್ರ ಹೊರಡಿಸಿರುತ್ತದೆ. ಆದರಿಂದ 
ರಾಜ್ಯದಲ್ಲಿ ಆನ್‌ಲೈನ್‌ನಲ್ಲಿ ಔಪಧಗಳ ಮಾರಾಟ ಮಾಡಲು) 
ಅನುಮತಿ ನೀಡಿರುವುದಿಲ್ಲ. 


ಈ ಅಂತರ್ಜಾಲದ ವ್ಯಾಪಾರದಿಂದ 
ಸಾವಿರಾರು ಮಂದಿ ಔಪಧಿ 
ವ್ಯಾಪಾರಿಗಳಿಗೆ ತೊಂದರೆ 
ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


a 
Ay: 
ಬಿಂದಿದೆ p 


ಡ್ರಗ್ಸ್‌ & ಕಾಸ್ಟೇಟಿಕ್ಸ್‌ ಆಕ್ಸ್‌ 1940 
ರೂಲ್‌ 1945 ನಿಯಮದ ಅಡಿಯಲ್ಲಿ 
ಪರವಾನಿಗೆ ಪಡೆದಂತಹ 
ಸ್ಥಳದಲ್ಲಿಯೇ ಮಳಿಗೆ ಇರಬೇಕೆಂಬ 
ನಿಯಮ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದೆ 


ಉ) 


ಮಾದಕ ವಸ್ತುಗಳ ಸೇವನೆಯ 
ವ್ಯಸನಿಗಳಿಗೆ ಆನ್‌ ಲೈನ್‌ ಮೂಲಕ 
ನಕಲು ಚೀಟಿ ತೋರಿಸಿ ವ್ಯಸನಕ್ಕಾಗಿ 


ಕೇಂದ್ರ ಸರ್ಕಾರವು sale of drugs by E-Pharmacyಗೆ ಸಂಬಂಧಿಸಿದ " 
ನಿಯಮಗಳ ಕರಡು ಅಧಿಸೂಚನೆ ಸಂಖ್ಯ: GSR. 817 ( 
ರ೩!ೀಲ:28.08.2018 ನ್ನು ಹೊರಡಿಸಿದ್ದ, ಕಾನೂನಿನ ಅಂತಿಮ 


ಔಪಧಿಗಳನ್ನು ಪಡೆಯುವ ಸಾಧ್ಯತೆ 
ಇರುವುದರಿಂದ, ಅಂತರ್ಜಾಲದ 
ಮೂಲಕ ಔಪಧಿ ಮಾರಾಟವನ್ನು 
ಸ್ಮ್ಥಗಿತಗೊಳಿಸಲಾಗುವುದೇ? 


ರೂಪ ಪಡೆದುಕೊಂಡಿರುವುದಿಲ್ಲ. ಸದರಿ ಕರಡು ಮಿಯಮ 67M) 
ರಲ್ಲಿ ಅಂತರ್ಜಾಲದ ಮೂಲಕ ವ್ಯಸನಕಾರಕ ಔಷಧಗಳ 
ಮಾರಾಟಿವನ್ನು ಮಾಡಬಾರದೆಂಬ ಪರತ್ತು ಇರುತ್ತದೆ 


ಸಂಖ್ಯೆ: ಆಕುಕ 42 ಐಎಂಎಂ 2022 


(As 
(ಡಾ. ಕೆ.ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


